ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಶುಕ್ರವಾರ, ದಿನಾಂಕ: 11ನೇ ಡಿಸೆಂಬರ್‌, 2020 


ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಸ್ಲಿ ಸೃಜನೆ ಕುರಿತು 
ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ ಹೊಂದಿದವರು)- 


469(561) ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಜಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(ಅ) ರಾಜ್ಯದ ಹಲವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಂದಾಯ ಕೃಷಿ ಭೂಮಿಗಳಲ್ಲಿ ಅನಧಿಕೃತ ವಸತಿ 
ಸಮುಚ್ಚಯಗಳು /ಬಡಾವಣೆಗಳು (yout) ತಲೆ ಎತ್ತಿರುವುದು ಸರ್ಕಾರದ ಗಮನಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು; (ಸಂಪೂರ್ಣ ಗ್ರಾಮವಾರು ಪ್ರಕರಣಗಳ ವಿವರ ನೀಡುವುದು) 


Om! 


(ಆ) ಭೂ ಪರಿವರ್ತನೆಯಾಗದೆ ಇರುವ ಜಮೀನುಗಳಲ್ಲಿ ಬಡಾವಣೆಗಳನ್ನು ನಿರ್ಮಿಸಲು ಅನಧಿಕೃತವಾಗಿ 
ಗ್ರಾಮ ಪಂಚಾಯಿತಿ ವತಿಯಿಂದ ಆಸಿ ತೆರಿಗೆ ಹಾಗೂ ಸ್ವತ್ತಿನ ಮಾಲೀಕತ್ವದ ನಿರ್ಧರಣಾ ಖಾತಾ ಪತ್ರಗಳನ್ನು 
ನಮೂನೆ 9,11ಎ ಮತ್ತು 11ಬಿ ಮುಖಾಂತರ ವಿತರಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ, ಸರ್ಕಾರದ ಕ್ರಮವೇನು; (ಸಂಪೂರ್ಣ ವಿವರ ನೀಡುವುದು) 


Om! 


(ಇ) ಸರ್ಕಾರದ ನಿಯಮಗಳನ್ನು ಪಾಲಿಸದೆ ಅನಧಿಕೃತವಾಗಿ ಬಡಾವಣೆಗಳಿಗೆ ಪರವಾನಿಗೆ ನೀಡಿರುವ 
ಅಧಿಕಾರಿಗಳ ವಿರುದ ಶಿಸ್ತು ಕಮ ಕೈಗೊಳ್ಳಲು ಚಿ:೦ತನೆ ನಡೆಸಿದೆಯೇ; (ಕಳೆದ 8 ವರ್ಷಗಳಿಂದ ಶಿಸ್ತು ಕಮ 
ಕೈಗೊಂಡ ಮತ್ತು ಕಮ ಕೈಗೊಳ್ಳಲು ಉದ್ದೇಶಿಸಿರುವ ಪ್ರಕರಣಗಳು ಮತ್ತು ಅಧಿಕಾರಿಗಳ ವಿವರ ನೀಡುವುದು) 


(ಈ) ಸರ್ಕಾರದಿಂದ ಯಾವುದೇ ಅನುಮತಿ/ಪರವಾನಿಗೆ ಪಡೆಯದೆ ನಿರ್ಮಾಣವಾಗಿರುವ ಅನಧಿಕೃತ 
ಬಡಾವಣೆಗಳು ಮೂಲಭೂತ ಸೌಕರ್ಯಗಳಿಲ್ಲದೆ ಭವಿಷ್ಯದಲ್ಲಿ ಕೊಳಗೇರಿಗಳಾಗಿ ಪರಿವರ್ತನೆಗೊಳ್ಳುವುದನ್ನು 
ತಡೆಯಲು ಸರ್ಕಾರ ಕ್ರಮ ಕೈಗೊಳ್ಳುವುದೇ? (ವಿವರ ನೀಡುವುದು) 


